ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ 24ನೇ ಜುಲೈ, 2೦13 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1. ಪ್ರಶ್ನೋತ್ತರ 

ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು 4 ಒಂಭತ್ತನೇ ಪಟ್ಟ 
ಆ) ದಿನಾಂಕ:17ನೇ ಜುಲೈ, 2೦13ರ 

4ನೇ ಪಟ್ಟಯಂದ ತಡೆಹಿಡಿಯಲಾದ ಗ್ರಾಮೀಣಾಭವೃದ್ಧಿ ಮತ್ತು 

ಶ್ರೀ ರಾಜೀವ್‌ ಪಿ ಅವರ ಚುಕ್ಕೆ ಗುರುತಿನ ಪಂಚಾಯತ್‌ ರಾಜ್‌ ಸಚಿವರು 

ಪ್ರಶ್ನೆ ಸಂಖ್ಯೆ: 25(1೦3) 
ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಲ ಒಂಭತ್ತನೇ ಪಟ್ಟ 

2. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಕಾರ್ಯದರ್ಶಿಯವರು:- 


13ನೇ ವಿಧಾನಸಭೆಯ ಕರ್ನಾಟಕ ವಿಧಾನಮ೦ಡಲದ ಹಿ೦ದುಳದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಕಲ್ಯಾಣ ಉಪ ಸಮಿತಿಯ 2೦11-12ನೇ ಸಾಅನ ಎರಡನೇ ವಿಶೇಷ 
ವರದಿಯ ಸ ಸಭೆಯ ಮುಂದಿಡುವುದು. 


3. ವಿಶ್ತೀಯ ಕಾರ್ಯಕಲಾಪಗಳು 


೨೦13-14ನೇ ಸಾಅನ ಪರಿಷ್ಕೃತ ಆಯವ್ಯಯ ಅ೦ದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ ಹಾಗೂ ಬೇಡಿಕೆಗಳ ಮೇಅನ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 
15 ವಾಣಿಜ್ಯ ಮತ್ತು ಕೈಗಾರಿಕೆ 
24 ಇಂಧನ 
12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 


ಪು.ತಿ.ನೋ., 


-2- 


೦2 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
27 ಕಾನೂನು 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯು, ಜೀವಿಶಾಸ್ತ್ರ ಮತ್ತು ಪರಿಸರ 
೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
14 ಕಂದಾಯ 
2೦ ಲೋಕೋಪಯೋಗಿ 
೦5 ಒಳಾಡಳತ ಮತ್ತು ಸಾರಿಗೆ 
೦೨ ಸಹಕಾರ 
16 ವಸತಿ 
19 ನಗರಾಭವೃದ್ಧಿ 
21 ಜಲಸಂಪನ್ಮೂಲ 
2೦ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
10 ಸಮಾಜ ಕಲ್ಯಾಣ 
15 ಮಾಹಿತಿ ತಂತ್ರಜ್ಞಾನ 
26 ಯೋಜನೆ, ಸಾಂಖ್ಯಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 
೦1 ಕೃಷಿ ಮತ್ತು ತೋಟಗಾರಿಕೆ 
೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 
11 ಮಹಿಳಾ ಮತ್ತು ಮಕ್ಕಳ ಅಭವ್ಯೃದ್ಧಿ 
೨೮ ಕನ್ನಡ ಮತ್ತು ಸಂಸ್ಕೃತಿ 
23 ಕಾರ್ಮಿಕ 
1 ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ ಡಿ.ನಾಗರಾಜಯ್ಯ ಮತ್ತು 


ಕೆ.ಎಂ.ಶಿವಅಂಗೇಗೌಡ ಅವರುಗಳು ಹಾಸನ ಜಲ್ಲೆಯಲ್ಲ ರಾಜೀವ್‌ಗಾಂಧಿ ವಸತಿ 
ನಿಗಮದ ವತಿಯಿಂದ ಅರ್ಹ ಫಲಾನುಭವಿಗಳು ಆಶ್ರಯ ಯೋಜನೆಯಡಿಯಲ್ಲಿ 
ಮನೆಗಳನ್ನು ನಿರ್ಮಿಸಿಕೊಂಡಿದ್ದರೂ ಸರ್ಕಾರ ಹಣ ಪಾವತಿ ಮಾಡದಿರುವುದರಿಂದ 
ಉಂಟಾಗಿರುವ ತೊಂದರೆ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯವುದು. 


2. ಕ್ರೀ ಜ.ಎಸ್‌. ಯಡಿಯೂರಪ್ಪ ಅವರು ಶರಾವತಿ ಹಿನ್ನೀರಿನ ಮುಳುಗಡೆ ಪ್ರದೇಶವಾದ 
ತುಮರಿ ಭಾಗದ ಹೊಳೆ ಬಾಗಿಲು ಸೇತುವೆ ನಿರ್ಮಾಣ ಕಾಮಗಾರಿ ವಿಳಂಬವಾಗುತ್ತಿರುವ 
ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 

ಪು.ತಿ.ನೋ., 


೪ 


3. ಶ್ರೀಮತಿ ಶಾರದಾ ಪೂರ್ಯ ನಾಯಕ ಅವರು ರಾಜ್ಯದಲ್ಲ 2೦13-14ನೇ ಸಾಅನಲ್ಲ 
1೦೦ಕ್ಕಿ೦ತ ಹೆಚ್ಚಿನ ಸಂಖ್ಯಾಬಲ ಮಂಜೂರು ಮಾಡಲಾಗಿರುವ ಮೆಟ್ರಿಕ್‌ ನಂತರದ 
ಪುರುಷ ಹಾಗೂ ಮಹಿಳಾ ವಿದ್ಯಾರ್ಥಿನಿಲಯಗಳಗೆ ಹೊಸ ಪ್ರವೇಶವನ್ನು ನಿರಾಕರಿಸಿರುವ 
ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


4. ಶ್ರೀ ವಿಶ್ವನಾಥ ಈ ಪಾಟೀಲ್‌ ಅವರು ಸರ್ಕಾರದವರ ಬೆಳವಡಿ ಮಲ್ಲಮ್ಮನ 
ಉತ್ಸವವನ್ನು ನಡೆಸುತ್ತಿರುವ ಹಿನ್ನಲೆಯಲ್ಲ ಬೆಳವಡಿಯನ್ನು ಪ್ರವಾಸಿ ತಾಣವನ್ನಾಗಿ 
ಮಾಡುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ 
ಸೆಳೆಯವುದು. 


೮. ಶ್ರೀ ರಾಜೀವ್‌ ಪಿ. ಅವರು ರಾಜ್ಯದಲ್ಲರುವ ಪರವಾನಗಿ ಪಡೆದ ಭೂ ಮಾಪಕರನ್ನು 
ಸೇವಾ ಜೇಷ್ಠತೆ ಆಧಾರದ ಮೇಲೆ ನೇಮಕಾತಿ ಮಾಡುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಮನೋಹರ್‌ ಹೆಚ್‌. ತಹಶೀಲ್ದಾರ್‌ ಅವರು ಬರಗಾಲದಲ್ಲಿ ಮಳೆ ಆಶ್ರಿತ 
ಪ್ರದೇಶಗಳ ರೈತರಿಗೆ ನೀಡಲಾಗುತ್ತಿದ್ದ ಬೆಳೆ ವಿಮೆ ಮಾದರಿಯಲ್ಲಯೇ ನೀರಾವರಿ 
ಆಧಾರಿತ ಬೆಳೆಗಳಗೂ ಬೆಳೆ ವಿಮೆ ಮಂಜೂರು ಮಾಡುವ ಬಗ್ಗೆ ಮಾನ್ಯ ಕೃಷಿ ಸಚಿವರ 
ಗಮನ ಸೆಳೆಯುವುದು. 


7. ಡಾ| ಕೆ.ಶ್ರೀನಿವಾಸ ಮೂರ್ತಿ ಅವರು ನೆಲಮಂಗಲ ತಾಲ್ಲೂಕು ಸೋಂಪುರ 
ಹೋಬಳಯ ಎಡೇಹಳ್ಳಿ ಗ್ರಾಮದ ಜಮೀನುಗಳನ್ನು ಕೈಗಾರಿಕೆಗಳ ಸ್ಥಾಪನೆಗಾಗಿ 
ಭೂಸ್ವಾಧೀನ ಪಡಿಸಿಕೊಂಡು ಇತರೆ ಕ೦ಪನಿಗಳಗೆ ಹೆಚ್ಚಿನ ಬೆಲೆಗೆ ಮಾರಾಟ 


ಮಾಡುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


8. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ರಾಮನಗರ ಜಲ್ಲೆ ದೊಡ್ಡಗಂಗವಾಡಿ ವ್ಯವಸಾಯ 
ಸೇವಾ ಸಹಕಾರ ಸಂಘ ನಿಯಮಿತದಲ್ಲ ಅಕ್ರಮವಾಗಿ ಕೆ.ಸಿ.ಸಿ. ಸಾಲ ನೀಡಿ ಸರ್ಕಾರದ 
ಬೊಕ್ಕಸಕ್ಕೆ ನಷ್ಟವು೦ಟುಮಾಡಿರುವ ಬಗ್ಗೆ. ಮಾನ್ಯ ಸಹಕಾರ ಸಚಿವರ ಗಮನ 
ಸೆಳೆಯುವುದು. 


5. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಳಾದ ಅ.ಆರ್‌.ಯಾವಗಲ್‌, ಬ.ಚ.ಚಿಮ್ಮನಕಟ್ಟಿ, ಜ.ಎಸ್‌.ಪಾಟೀಲ್‌ 
ಮತ್ತು ಎನ್‌.ಹೆಚ್‌. ಕೋನರೆಡ್ಡಿ ಅವರುಗಳು ಹಿಂದಿನ ಎರಡು ವರ್ಷಗಳ೦ದ ಮಲಪ್ರಭಾ 
ನೀರಾವರಿ ಯೋಜನೆಯ ಪ್ರದೇಶದಲ್ಲನ "ಬರಗಾಲ ಪರಿಸ್ಸಿತಿ” ಬಗ್ಗೆ ಹಾಗೂ 
ಕೊರತೆಯಿರುವ ನೀರನ್ನು ಮಹದಾಯು ನದಿಕೊಳ್ಳದಿಂದ ಪಡೆಯಲು ಅಗತ್ಯ ಕ್ರಮಗಳ 
ವಿಚಾರದಲ್ಲಿ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 

ಪು.ತಿ.ನೋ., 


ಐ. ಶ್ರೀಯುತರುಗಳಾದ ಗೋವಿಂದ ಎಂ. ಕಾರಜೋಳ, ಎಸ್‌. ಸುರೇಶ್‌ ಕುಮಾರ್‌, 
ಅಪ್ಪಚ್ಚುರಂಜನ್‌ ಅವರುಗಳು ದಿನಾಂಕ:16.೦7.2೦13ರ ಉದಯವಾಣಿ, 
ವಿಜಯಕರ್ನಾಟಕ ದಿನ ಪತ್ರಿಕೆಗಕಲ್ಲ “ವೀರ ಬಸವಣ್ಣ” ಚಿತ್ರದ ಲುಕ್‌ ಬಡುಗಡೆಯಾಗಿದ್ದು 
ಬಸವಣ್ಣನವರ೦ಥ ದಾರ್ಶನಿಕ ಹಾಗೂ ಸಚ್ಚಾರಿತ್ರ್ಯದ ಮಹಾಪುರುಷರನ್ನು ಅರ್ಥಹೀನ 


ಕಮರ್ಷಿಯಲ್‌ ಸಿನಿಮಾಗೆ ಬಳಸಿರುವುದನ್ನು ವಿರೋಧಿಸುವ ವಿಚಾರದಲ್ಲಿ ನೀಡಿರುವ 
ಸೂಚನೆಯ ಬಗ್ಗೆ ಚರ್ಚೆ. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Ra) N 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌. ಯೂ ಸಹ ಪಡೆದುಕೊಳ್ಳಬಹುದು. 
[) ಇ ೪ 
(www.kar.nic.in/kla) 


